ಕರ್ನಾಟಕ ವಿಧಾನ ಪರಿಷತ್ತು 


nN 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1798 

: ಶ್ರೀಕೆ.ಎ.ತಿಪ್ಟೇಸ್ಟ್ಠಾಮಿ 
: 15.03.2022 

: ಸಹಕಾರ ಸಚಿವರು 


ತ್ರಸಂ 


ಪ್ರಶ್ನೆ 


— 


ಉತ್ತರ 


ಮುಖ್ಯಮಂತಿಗಳು 
ಸಾಲಿವ 


ರಾಜ್ಯದ 
2021-22ನೇ 
ಆಯವ್ಯಯದಲ್ಲಿ 
ಯಶವಂತಪುರ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯ 
ವತಿಯಿಂದ ಬೈಯಪ್ಪನಹಳ್ಳಿಯ 
8 ಎಕರೆ ಜಮೀನಿನಲ್ಲಿ 50 ಕೋಟಿ 
ರೂ.ಗಳ ಪೆಚ್ಚದಲ್ಲಿ ಸುಸಜ್ಜಿತ 
ಹೂವಿನ ಮಾರುಕಟ್ಟೆ ಮತ್ತು 
ಸಿಂಗೇನ ಅಗ್ರಹಾರದ ಹಣ್ಣು 
ಮಾರುಕಟ್ಟೆಗೆ 
ಹೊಂದಿಕೊಂಡಿರುವ 
ಗುಳಿಮಂಗಳ ಗ್ರಾಮದ 42 ಎಕರೆ 
ಪ್ರದೇಶದಲ್ಲಿ ಅತ್ಯಾಧುನಿಕ 
ತರಕಾರಿ ಮಾರುಕಟ್ಟೆ ನಿರ್ಮಾಣ 
ಮಾಡುವುದಾಗಿ ಘೋಷಿಸಿದ್ದು, 
ಈ ಮಾರುಕಟ್ಟೆಗಳ ನಿರ್ಮಾಣದ 
ಪ್ರಗತಿ ಯಾವ ಹಂತದಲ್ಲಿದೆ; 
(ಸಂಪೂರ್ಣ ವಿವರ 


ಹಮಶವಂತಪುರ ಕೃಷಿ ಉತ್ಸನ್ನ ಮಾರುಕಟ್ಟೆ ಸಮಿತಿಯು | 
ಬೈಯಪ್ಪನಹಳ್ಳಿಯಲ್ಲಿ ಹೊಂದಿರುವ ಜಮೀನು ಹೂವಿನ 
ಮಾರುಕಟ್ಟೆ ಸ್ಥಾಪನೆಗೆ ಅಷ್ಮಾಗಿ ಸೂಕವೆಂದು ಕಂಡುಬರದೇ | 
ಇರುವ ಕಾರಣ, ಸದರಿ ಜಮೀನಿನ ಬದಲಾಗಿ, ತೋಟಗಾರಿಕೆ 
ಇಲಾಖೆಗೆ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ಹೆಬ್ಬಾಳದ 
ಸಿ.ಟಿ.ಎಸ್‌. ಸ೦ಖ್ಯೆ-2, ಬ್ಲಾಕ್‌ ನಂ.ಡಿ ಮತ್ತು ಇ ನಲ್ಲಿ ಹಂಚಿಕೆ 
ಮಾಡಿರುವ ಸುಮಾರು 10 ಎಕರೆ ಜಾಗದಲ್ಲಿ ಹೂವಿನ ಮಾರುಕಟ್ಟೆ 
ಸ್ಥಾಪನೆಗೆ ಸೂಕ್ತಖೆಂದು ಕಂಡುಬಂದಿದೆ. ಹಾಗಾಗಿ ಸದರಿ 
ಯೋಜನೆಯ ಅನುಷ್ಠಾನವನ್ನು ಕೃಷಿ ಮಾರಾಟ ಇಲಾಖೆಯ 


ಬದಲಾಗಿ, ತೋಟಗಾರಿಕಾ ಇಲಾಖೆಯ ವತಿಯಿಂದ 
ಅನುಷ್ಠಾನಗೊಳಿಸುವ ಬಗ್ಗೆ ಪ್ರಸ್ತಾವನೆಯು 
ಪರಿಶೀಲನೆಯಲ್ಲಿರುತ್ತದೆ. 

ಸಿಂಗೇವ ಅಗ್ರಹಾರದ ಹಣ್ಣು ಮಾರುಕಟ್ಟೆಗೆ 


ಹೊಂದಿಕೊಂಡಿರುವ ಗೂಳಿಮಂಗಲ ಗ್ರಾಮದ 42 ಎಕರೆ 
ಪ್ರದೇಶದಲ್ಲಿ ಅತ್ಯಾಧುನಿಕ ತರಕಾರಿ ಮಾರುಕಟ್ಟೆ ನಿರ್ಮಾಣ 
ಮಾಡುವ ಯೋಜನೆಯ ಅನುಷ್ಠಾನದ ಈುರಿತಂತೆ, ಬೆಂಗಳೂರು | 
ಜಿಲ್ಲೆ ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, 
ಗೊಳಿಮಂಗಲ ಗ್ರಾಮದಲ್ಲಿ 42 ಎಕರೆ 31 ಗುಂಟೆ ಜಮೀನನ್ನು 


§ 


ನೀಡುವುದು). ಹಣ್ಣು ಹೂವು ಮತ್ತು ತರಕಾರಿಗಳ (ವಿಶೇಷ) ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯು ಭೂಸ್ಮಾಧೀನದ ಮೂಲಕ ಸ್ವಾಧೀನಕ್ಕೆ 
ಪಡದುಕೊಂಡಿರುತದೆ. ಸದರಿ ಜಮೀನಿನಲ್ಲಿ ಅಂದಾಜು ರೂ.60.00 
ರಿಂದ 70.00 ಕೋಟಿ ವೆಚ್ಚದಲ್ಲಿ ಮೂಲಭೂತ 
ಸೌಕರ್ಯಗಳೊಂದಿಗೆ ಮಾರುಕಟ್ಟೆ ಪ್ರಾಂಗಣವನ್ನು 
ಅಭಿವೃದ್ಧಿಪಡಿಸಲು ಅಂದಾಜಿಸಿದ್ದು, ಯೋಜನೆಗೆ ಆಡಳಿತಾತಘ 
ಮಂಜೂರಾತಿ ವೀಡುವ ಬಗ್ಗೆ ವಿಷಯವು ಪರಿಶೀಲನಾ 

ಹೆಂತದಲ್ಲಿರುತ್ತದೆ. 
3ರ ನತ ಬಳಾರಿ ಕೃಷಿ] ಬನಾನ ಷಿ ಉತ್ತನ್ನ ಮಾರುಕಟ್ಟೆ ಸಮಿತಿಯಿಂದ 
ಉತ್ಪನ್ನ ಮಾರುಕಟ್ಟೆ |! ಆಲದಹಳ್ಳಿ ಗ್ರಾಮದಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ 
ಸಮಿತಿಯಿಂದ ಅಲದಹಳಿ | ಒಣಮೆಣಸಿನಕಾಯಿ ಮಾರುಕಟ್ಟೆ ನಿರ್ಮಾಣ ಮಾಡುವ ಕುರಿತಂತೆ 
ಗ್ರಾಮದಲ್ಲಿ ಅತ್ಯಾಧುನಿಕ | ತಾತ್ಮಿಕ ಮಂಜೂರಾತಿ ನೀಡಲಾಗಿದೆ. ಕಂದಾಯ ಇಲಾಖೆಯಿಂದ | 
ಸೌಲಭ್ಯಗಳುಳ್ಳ ಒಣ ಪಡೆಯಲಾದ ಜಮೀನು ಸದರಿ ಯೋಜನೆಯ ಉದ್ದೇಶಕೆ ಅಷ್ಮಾಗಿ 


ಮೆಣಸಿನಕಾಯಿ ಮಾರುಕಟ್ಟೆ 
ನಿರ್ಮಾಣ ಮತ್ತು 
ಚಾಮರಾಜನಗರದಲ್ಲಿ ಅರಿಶಿನ 
ಮಾರುಕಟ್ಟೆ ಅಭಿವೃದ್ಧಿಯನ್ನು 
ಸಾರ್ವಜನಿಕೆ-ಖಾಸಗಿ 
ಸಹಭಾಗಿತ್ವದಲ್ಲಿ 

| ಕೈಗೊಳ್ಳಲಾಗುವುದೆಂದು - 


ಸೂಕಮಲ್ಲವೆಂದು . ಕೃಷಿ ಉತ್ಪನ್ನ. ಮಾರುಕಟ್ಟೆ ಸಮಿತಿಯು 
ಅಬಿಪ್ರಾಯಪಟ್ಟು, ಪುಸ್ತುತ ಮಂಜೂರಾದ ಜಮೀನಿನ ಬದಲು 
ಆಲದಹಳ್ಳಿ ಗ್ರಾಮದ ಸರ್ವೇ ಸಂ.25/ಬಿ ರಲ್ಲಿ21.33 ಎಕರೆ ಹಾಗೂ 
25/ಎ2 ರಲ್ಲಿ 503 ಎಕರೆ ಹೀಗೆ ಒಟ್ಟು 2636 ಎಕರೆ ಬದಲಿ 
ಜಮೀನನ್ನು ಮಂಜೂರು ಮಾಡಲು ಕೋರಿ ಜಿಲ್ಲಾಧಿಕಾರಿಗಳು, 


-2- 


ಘೋಷಿಸಿದ್ದು, ಈ ಯೋಜನೆಗಳ 
ಅನುಷ್ಠಾನ ಪುಗತಿ ಯಾವ 
ಹಂತದಲ್ಲಿದೆ; ಸಂಪೂರ್ಣ ವಿವರ 
ನೀಡುವುದು). 


ಬಳ್ಳಾರಿ ಜಿಲ್ಲೆ ಇವರಿಗೆ ಮತ್ತು ಕಂದಾಯ ಇಲಾಖೆಗೆ ಪ್ರಸ್ತಾವನೆ 
ಸಲ್ಲಿಸಲಾಗಿರುತ್ತದೆ. ಬದಲಿ ಜಮೀನು ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗೆ ಹಂಚಿಕೆಯಾದ ಕೂಡಲೇ ಯೋಜನೆಯ ಅನುಷ್ಠಾನಕ್ಕೆ 
ಅಗತ್ಯ ಕುಮ ವಹಿಸಲಾಗುವುದು. 


ಕೃಷಿ ಉತ್ಸನ್ನ' ಮಾರುಕಟ್ಟೆ ಸಮಿತಿಗಳು ಈ ಹಿಂದೆ 
ಸಂಗ್ರಹಿಸಲಾಗುತ್ತಿದ್ದ ಮಾರುಕಟ್ಟೆ ಶುಲ್ಕವನ್ನು ಶೇ.೦.60ಕೆ ಇಳಿಕೆ 
ಮಾಡಲಾಗಿರುವುದರಿಂದ ಮಾರುಕಟ್ಟೆ ಶುಲ್ಕದ ಸಂಗ್ರಹಣೆ 
ಗಣನೀಯವಾಗಿ ಇಳಿಕೆ ಆಗಿರುವುದನ್ನು ಹಾಗೂ ಚಾಮರಾಜನಗರ 


ಕೃಷಿ . ಉತ್ಪನ್ನ ಮಾರುಕಟ್ಟೆ ಸಮಿತಿಯು ಆರ್ಥಿಕವಾಗಿ 
ಸದೃಢವಾಗಿಲ್ಲದಿರುವ ಅಂಶವನ್ನು ಪರಿಗಣಿಸಿ 
ದಿನಾಂಕ:05.01.2022ರ [ ಆದೇಶದನ್ವಯ 


| ಚಾಮರಾಜನಗರದಲ್ಲಿ ಅರಿಶಿನ ಮಾರುಕಟ್ಟೆ ಅಭಿವೃದ್ಧಿಪಡಿಸುವ 


ಯೋಜನೆಯನ್ನು ಕೈಬಿಡಲಾಗಿರುತ್ತದೆ. 


ಬ್ಯಾಡಗಿ ಪೃಷಿ ಉತ್ಪನ್ನ 
ಮಾರುಕಟ್ಟೆಯಲ್ಲಿ 'ಅಧುನಿಕ 
ಗುಣವಿಶ್ಲೇಷಣಾ ಘಟಕ" ವನ್ನು 
ಪಾಲ್ಕು ಕೋಟಿ ರೂ.ಗಳೆ ವೆಚ್ಚದಲ್ಲಿ 
ಸ್ಥಾಪಿಸಲಾಗುವುದೆಂದು ಸರ್ಕಾರ 
ಘೋಷಿಸಿದ್ದು, ಈ ಘಟಕ ಸ್ಥಾಪನೆ 
ಮತ್ತು ಅನುಷ್ಠಾನ ಯಾವ 
'ಹಂತದಲ್ಲಿದೆ? (ಸಂಪೂರ್ಣ ವಿವರ 
ವೀಡುವುದು). - 


ಸಂಖ್ಯೆ: ಸಿಒ 70 ಎ೦ಆರ್‌ಇ 2022 


ಸದರಿ ಯೋಜನೆಯ ಅನುಷ್ಠಾನದ ಕುರಿತಂತೆ ಆಡಳಿತಾತ್ಮಥ| 
ಅನುಮೋದನೆ ನೀಡಲಾಗಿದೆ. ಯೋಜನೆಯ” ಅನುಷ್ಠಾನಕ್ಕಾಗಿ 
Spices. Board, Cochin, ‘- Kerala - ಇವರೊಂದಿಗೆ 
ಅನುಷ್ಠಾನಗೊಳಿಸುವ ಸಂಬಂಧ ಬಂಟರ ಮಾಡಿಕೊಳ್ಳಲು ಕ್ರಮ 
ವಹಿಸಲಾಗಿದೆ. 


| 
nA 8c ANIM 
(ಎಸ್‌.ಟಿ.ಸೋಮಶೇಖರ್‌) 
ಸಹಕಾರ ಸಚಿವರು 


